ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
p 


ಸದಸ್ಯರ ಹೆಸರು 


ಶ್ರೀ ಸುನೀಲ್‌ ಸುಬ್ರ ಮಣಿ ಎಂ.ಪಿ. 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


3 ತರವವರನಾವ 
sk ಉತ್ತರಿಸುವ ಸಚಿವರು ಕಂದಾಯ ಸಚಿವರು 


ಮಡಿಕೇರಿಯ ಜನರಲ್‌ ತಿಮ್ಮಯ್ಯ 
ಕ್ರೀಡಾಂಗಣದಲ್ಲಿರುವ ಫುಟ್‌ಬಾಲ್‌ ಹಾಗೂ 
ಬಾಸ್ಕೇಟ್‌ಬಾಲ್‌ ಅಂಕಣಗಳು ಕ್ರೀಡಾ ಇಲಾಖೆಯ 
ಸುಪರ್ದಿಯಲ್ಲಿರದೇ, ಅದು ಶಿಕ್ಷಣ ಇಲಾಖೆಯ 
ಸುಪರ್ದಿಯಲ್ಲಿದ್ದ ಕಾರಣ ಅದರ ದುರಸ್ತಿ 
ಕಾರ್ಯಗಳನ್ನು ಮಾಡಲು ಸಾಧ್ಯವಾಗದ ಕಾರಣ 
ದಿನಾಂಕ: 30.03.2021 ರಲ್ಲಿ ಕ್ರೀಡಾಂಗಣ ಸಮಿತಿ 
ಸಭೆಯಲ್ಲಿ ಈ ಜಿಲ್ಲಾ ಕ್ರೀಡಾಂಗಣವನ್ನು ಸರ್ವೆ 
ಮಾಡಲು ತೀರ್ಮಾನಿಸಿ ಕಂದಾಯ ಇಲಾಖೆಗೆ 
ಹಸ್ತಾಂತರಿಸುವ ಈ ಸರ್ವೆ ಪ್ರಕ್ರಿಯೆಯ ಪ್ರಗತಿಯು 
ಯಾವ ಹಂತದಲ್ಲಿದೆ; (ವಿವರ ನೀಡುವುದು) 

ಈ ಜಿಲ್ಲಾ ಕ್ರೀಡಾಂಗಣದ ಸರ್ವೆ ಕಾರ್ಯ ಮಾಡಿ 
ಮುಗಿಸಿ, ಕ್ರೀಡಾ ಇಲಾಖೆಯ ಸುಪರ್ದಿಗೆ ಯಾವ 
ಕಾಲಮಿತಿಯಲ್ಲಿ ನೀಡಲಾಗುವುದು; (ವಿವರ 
ನೀಡುವುದು) 


ಜಿಲ್ಲಾ | ದಿನಾಂಕ: 30.03.2021 ರಲ್ಲಿ ಕ್ರೀಡಾಂಗಣ ಸಮಿತಿ ಸಭೆಯಲ್ಲಿ 
ತೀರ್ಮಾನಿಸಿದಂತೆ ಉಪ ವಿಭಾಗಾಧಿಕಾರಿ, ಮಡಿಕೇರಿ ಹಾಗೂ 
ಉಪ ನಿರ್ದೇಶಕರು, ಭೂಮಾಪನ ಇಲಾಖೆ, ಮಡಿಕೇರಿ 
ಇವರೊಂದಿಗೆ ಚರ್ಚಿಸಿ ಜನರಲ್‌ ತಿಮ್ಮಯ್ಯ ಜಿಲ್ಲಾ 
ಕ್ರೀಡಾಂಗಣಕ್ಕೆ ಗಡಿ ರೇಖೆ (ಬೌಂಡ್ರಿ ಲೈನ್‌) ನಿಗದಿಪಡಿಸಲು 
ಸರ್ವೆ ಮಾಡಲಾಗಿರುತ್ತದೆ. 


ಮಡಿಕೇರಿಯ ಜನರಲ್‌ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದ 
ಕೆಳಕಂಡ ಸರ್ವೆ ನಂಬರ್‌ನಲ್ಲಿರುವ ಜಾಗವು ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕ 


ಕ್ರ.ಸಂ. | ಕ್ರೀಡಾಂಗಣದ 
Fed 


& Ua 


ಸ.ನಂ.308 ರಲ್ಲಿ 5.57 ಎಕರೆ ಜಾಗವು ಸರ್ಕಾರದ 
ಹೆಸರಿನಲ್ಲಿದ್ದು, ಸದರಿ ಸರ್ವೆ ನಂಬರ್‌ನಲ್ಲಿ 3.00 ಎಕರೆ 
ಜಾಗವನ್ನು ಜನರಲ್‌ ತಿಮ್ಮಯ್ಯ ಫುಟ್‌ಬಾಲ್‌ ಮೈದಾನಕ್ಕಾಗಿ 
ಮೀಸಲಿರಿಸಲು ಸರ್ಮೆ ಕಾರ್ಯ ಮುಗಿದಿದ್ದು, ಬೌಂಡ್ರಿಲೈನ್‌ 


ಕ್ರೀಡಾಂಗಣ 
ಮಡಿಕೇರಿ 


ಜಿಲ್ಲಾ ಒಳಾಂಗಣ 308 0.80 ಎಕರೆ 
ಕ್ರೀಡಾಂಗಣ 
ಮಡಿಕೇರಿ 


ಖಾತೆ 


ನಿಗದಿಪಡಿಸಲಾಗಿರುತ್ತದೆ. ಆರ್‌.ಟಿ.ಸಿ.ಯಲ್ಲಿ 
ಬದಲಾವಣೆಯಾಗಬೇಕಾಗಿರುತ್ತದೆ. 


ಈ ಕ್ರೀಡಾಂಗಣಕ್ಕೆ ಗಡಿ ರೇಖೆಯನ್ನು | ಮಡಿಕೇರಿ ಜನಲ್‌ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣಕ್ಕೆ ಗಡಿ 
ಹಾಕಲಾಗಿದೆಯೇ, ಹಾಗಿದ್ದಲ್ಲಿ ವಿವರ ನೀಡುವುದು? | ರೇಖೆಯನ್ನು ಹಾಕಲಾಗಿದೆ. 


ಸಂಖೆ: ಕಂಇ 202 ಎಸ್‌ಎಸ್‌ಸಿ 2021 ಳು 
A 
ಜ್‌ ರೌ ಪ್‌್‌: 


EE 
(ಆರ್‌.ಅಶೋಕ) 


ಕಂದಾಯ ಸಚಿವರು 


